1 ಜುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಕರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


1188 
ಶ್ರೀ ಹೆಚ್‌. ಎಂ. ರಮೇಶ ಗೌಡ 
23-12-2021 


w 
lat 


ಪ್ರಶ್ನೆಗಳು 


ಉತ್ತರಗಳು 


@ 


ಮೇಕೆದಾಟು" ಯೋಜನೆ ಕಳೆದ 
ಹತ್ತಾರು ವರ್ಷಗಳಿಂದ 
ನೆನೆಗುದಿಗೆ ಬಿದ್ದಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಹೌದು. ಮೇಕೆದಾಟು `` ಯೋಜನೆಯನ್ನು ಕಾರ್ಯಗತಗೊಳಿಸಲು ಈ 
ಕೆಳಕಂಡ ಸಕ್ಷಮ ಪ್ರಾಧಿಕಾರಗಳ ಅಗತ್ಯ ತೀರುವಳಿಗಳನ್ನು ಪಡೆಯಲು 
ಕ್ರಮವಹಿಸಲಾಗಿದೆ :- 

i. ಕೇಂದ್ರ ಜಲ ಆಯೋಗದ ವಿವಿಧ ನಿರ್ದೇಶನಾಲಯಗಳಿಂದ. 


ii Environmental Impact Assessment (EA) & 
Environmental Management Plan (EMP) ವರದಿಗಳನ್ನು 


ತಯಾರಿಸ Terms of Reference (ToR) ಅರ್ಜಿಗೆ ಪರಿಸರ 
ಅರಣ್ಯ - ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯದ 
(MoEF & CC) ಅನುಮೋದನೆ. 

ವನ್ಯಜೀವಿ, ಅರಣ್ಯ ಹಾಗೂ ಪರಿಸರದ ಶಾಸನಬದ್ಧ ತೀರುವಳಿಗಳು. 


ಮುಂದುವರೆದು, ಸದರಿ ಯೋಜನೆಗೆ ಸಂಬಂಧಿಸಿದಂತೆ ಮಾನ್ಯ 
ಸರ್ವೋಚ್ಚ ನ್ಯಾಯಾಲಯದಲ್ಲಿ (1) Miscellaneous Application 
No.3127/2018, (2) Application (Diary) 


No.20271/2021 ಹಾಗೂ (3) Civil Application No.5608/2021 
ಪ್ರಕರಣಗಳು ಬಾಕಿ ಇರುತ್ತವೆ. 


iii. 


Miscellaneous 


ಈ ಯೋಜನೆಯಿಂದ 
ಬೆಂಗಳೂರು ನಗರದ 
ಕುಡಿಯುವ ' ನೀರಿಗೆ ಹಾಗೂ 
ರೈತರಿಗೆ ವ್ಯವಸಾಯಕ್ಕೆ 
ದೊರೆಯಬಹುದಾದ ನೀರಿನ 
ಪ್ರಮಾಣವೆಷ್ಟು 


— 


ಮೇಕೆದಾಟು ಯೋಜನೆಯ ವಿಸ್ತತ ಯೋಜನಾ ವರದಿಯಲ್ಲಿ ಬೆಂಗಳೂರು 
ನಗರ ಮತ್ತು ಸುತ್ತಮುತ್ತಲಿರುವ ಕಾವೇರಿ ಜಲಾನಯದಲ್ಲಿನ ಪ್ರದೇಶಗಳ 
ಕುಡಿಯುವ ಹಾಗೂ ಗೃಹೋಪಯೋಗಿ ಬಳಕೆಗಾಗಿ 4.75 ಟಿ.ಎಂ.ಸಿ 


(Consumptive use) ನೀರನ್ನು ಬಳಸಲು ಅವಕಾಶ ಕಲ್ಪಿಸಲಾಗಿದ್ದು, 
ವ್ಯವಸಾಯಕ್ಕೆ ನೀರಿನ ಹಂಚಿಕೆ ಇರುವುದಿಲ್ಲ. 


ಮುಳುಗಡೆಯಾಗಲಿರುವ 
ಅರಣ್ಯ ಮತ್ತು ಕೃಷಿ ಜಮೀನಿನ 
ವ್ಯಾಪ್ತಿ ಎಷ್ಟು; ಯಾವ 
ಕಾಲಮಿತಿಯೊಳಗೆ ಈ 
ಯೋಜನೆಯನ್ನು 
ಪೂರ್ಣಗೊಳಿಸಲಾಗುವುದು? 


ಪ್ರಸ್ತಾಖತ' ಯೋಜನೆಗೆ ಒಟ್ಟಾರೆಯಾಗಿ 3257.03 'ಹೆ.`ಪ್ರೆದೇಶ ಅವಶೈನಿದ್ದು, 
ವಿವರಗಳು ಕೆಳಗಿನಂತಿದೆ: 
(1) ಅರಣ್ಯ ಪ್ರದೇಶದಲ್ಲಿ -5096.21 ಹೆ. 
* ವನ್ಯಜೀವಿ ಪ್ರದೇಶ-4866.62 ಹೆ. 
* ಮೀಸಲು ಅರಣ್ಯ ಪ್ರದೇಶ -229.60 ಹೆ. 
(2) ರೆವೆನ್ಯು ಪ್ರದೇಶ-160.81 ಹೆ. 
ಮೇಲಿನಂತೆ, ಯೋಜನೆಯ ಪ್ರಸ್ತಾವನೆಗಳಿಗೆ ಸಂಬಂಧಪಟ್ಟ 
ಸರ್ಕಾರದ ಮಂತ್ರಾಲಯಗಳಿಂದ ಅನುಮೋದನೆ ನಿರೀಕ್ಷಿಸಲಾಗಿದೆ. 


ಕೇಂದ್ರ 


ಸಂಖ್ಛೆ:ಜಸಂಜ 206 ಎನ್‌ಎಲ್‌ಎ 2021 


ಸಿ 


(ಗೋವಿಂದ ನೆ. ಕೌರಜೋಳ) 
ಜಲಸ ಔನ್ಮೂಲ ಸಚಿವರು 


